ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಬೆಂಗಳೂರು ದಿಂಡಿಗಲ್‌ ಎನ್‌.ಹೆಚ್‌-209 ರಸ್ತೆ ವಿಳಂಬವಾಗುತ್ತಿರುವ ಬಗ್ಗೆ 


ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 


645 (803) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ: ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಎನ್‌.ಹೆಚ್‌. 209 ಬೆಂಗಳೂರು-ಕನಕಪುರ ಜತುಷ್ಟಥ 
ರಸ್ತೆ ಸಮರ್ಪಕವಾಗಿ ಮುಗಿಯದೇ ಈ ಭಾಗದಲ್ಲಿ ದಿನ ನಿತ್ಯ ಪ್ರಯಾಣಿಸುವ ಸಾರ್ವಜನಿಕರಿಗೆ 
ವಿಳ೦ಂಬದಿಂದ ಬಹಳ ತೊಂದರೆಯಾಗುತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; ಈ ವಿಳಂಬಕ್ಕೆ 
ಕಾರಣಗಳೇನು ; (ವಿವರ ನೀಡುವುದು) 


(ಆ) ಎನ್‌.ಹೆಚ್‌-209 ಬೆಂಗಳೂರು-ದಿಂಡಿಗಲ್‌ ರಸ್ತೆಗಾಗಿ ಒಟ್ಟು ಭೂಸಾಧೀನದ ಜಮೀನು ಎಷ್ಟು ; 
ಇದರಲ್ಲಿ ಸರ್ಕಾರಿ ಜಮೀನು ಎಷ್ಟು ; ಅರಣ್ಯ ಇಲಾಖೆ ಜಮೀನು ಎಷ್ಟು ; ಹಿಡುವಳಿ ಜಮೀನುಗಳು ಎಷ್ಟು 
; ಹಾಗೂ ಇನ್ನೂ ಯಾವುದಾದರೂ ಭೂ ಸ್ವಾಧೀನಗೊಳ್ಳದೇ ತಕರಾರುಗಳು ಇರುವ ಜಮೀನುಗಳು 
ಏನಾದರೂ ಇದೆಯೇ? (ವಿವರ ನೀಡುವುದು) 


